ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಬುಧವಾರ, ದಿನಾಂಕ :03 ನೇ ಫೆಬ್ರವರಿ, 2021 


ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಗೆ ಸಂಬಂಧಿಸಿದ ಅಬಿವೃದ್ಧಿ ಕಾಮಗಾರಿಗಳು 


ಶ್ರೀ ಘೋಟ್ನೇಕರ ಶ್ರೀಕಾಂತ ಲಕ್ಷ್ಮಣ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ):- 


315 (287) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಸಿಯೋಗಿ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಕಾರವಾರ ಜಿಲ್ಲೆಯಲ್ಲಿ ಕಾರವಾರ ವಿಭಾಗಕ್ಕೆ ಸಂಬಂಧಿಸಿದಂತೆ ಲೋಕೋಪಯೋಗಿ ಇಲಾಖೆ 
ವ್ಯಾಪ್ತಿಗೆ ಒಳಪಡುವ ರಸ್ತೆಗಳು, ಕಟ್ಟಡಗಳು ಸಾರ್ವಜವಿಕರ ಉಪಯೋಗಕ್ಕೆ ಬಾರದೆ ಹಾಳಾಗಿರುವ 
ರಸ್ತೆಗಳು ಮತ್ತು ಕಟ್ಟಿಡಗಳ ವಿವರಗಳನ್ನು ನೀಡುವುದು ; 


(ಆ) ಕಾರವಾರ ವಿಭಾಗದ ಲೋಕೋಪಯೋಗಿ ಇಲಾಖೆ ವ್ಯಾಪ್ಲಿಗೆ ಒಳಪಡುವ ರಸಗಳು ಹಾಗೂ 
ಕಟ್ಟಿಡಗಳ ನಿರ್ಮಾಣ ಹಾಗೂ ನವೀಕರಣ ದುರಸ್ಥಿಗಾಗಿ ಕಳೆದ 5 ವರ್ಷಗಳಲ್ಲಿ ಸರ್ಕಾರದಿಂದ ಬಂದ 
ಅನುದಾನ ಎಷ್ಟು; ಅದಕ್ಕೆ ಖರ್ಚು ಮಾಡಿದ ಹಣ ಎಷ್ಟು ? (ವಿವರ ಬೀಡುವುದು, ಕಾಮಗಾರಿಯ 
ಸಂಪೂರ್ಣ ಮಾಹಿತಿಯೊಂದಿಗೆ ಅಂದಾಜು ಪತಿಕೆಯ ಪ್ರತಿಯೊಂದಿಗೆ ಸವಿಸ್ತಾರ ಮಾಹಿತಿ ನೀಡುವುದು) 


